ಕರ್ನಾಟಕ ವಿಧಾನ ಪರಿಷತ್ತು 


ಚೆಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ' - 1681 
ಸದೆಸ್ಕರ ಹೆಸರು - ಶ್ರೀ ಸುನೀಲ್‌ ಸುಬಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ |. 12-03-2020 
ಉತ್ತರಿಸಬೇಕಾದ ಸಚಿವರು I . | ಮಾನ್ನ ಮುಖ್ಯಮಂತ್ರಿಗಳು 
ಪ್ರಶ್ನೆ ಉತ್ತರ 
ಬೆಂಗ ಸೊರು ನಗರಕ್ಕೆ 2030 ಸೇ ಪ್ರಸ್ತುತ ಬೆಂಗಳೂರು ನಗರಕ್ಕೆ 1450 ಎಂಎಲ್‌ಡಿ 'ನೀರು 
ಇಸವಿಯ ಅಂತ್ಯಕ್ಕೆ ಸರಬರಾಜು ಆಗುತ್ತಿದ್ದು. ತಜ್ಞರ ಸಮಿತಿಯ ವರದಿಯ ಪ್ರಕಾರ 2031ರ 
ಬೇಕಾಗಬಹುದಾದ ಕುಡಿಯುವ | ವರ್ಷಾಂತ್ಯಕ್ಕೆ ಬೆಂಗಳೂರು ನಗರದ ನೀರಿನ ಬೇಡಿಕೆಯು 2714 
ನೀರಿನ ಅಂದಾಜನ್ನು ಎಂ.ಎಲ್‌.ಡಿ ಎಂದು ಅಂದಾಜು ಮಾಡಲಾಗಿದೆ. 
ಮಾಡಲಾಗಿದೆಯೇ; ಇದ್ದಲ್ಲಿ ಎಷ್ಟು 
ನೀರು ಬೇಕಾಗಬಹುದು; (ವಿವರ ಹೆಚ್ಚುವರಿಯಾಗಿ 110 ಹಳ್ಳಿಗಳಿಗೆ 2033 ರವರೆಗೆ ನೀರು 
ನೀಡುವುದು) ಸರಬರಾಜು ಮಾಡಲು ಸರ್ಕಾರದಿಂದ ಹೆಚುವರಿ 10 ಟಿ.ಎಂ.ಸಿ 
ನೀರನ್ನು ಹಂಚಿಕೆ ಮಾಡಲಾಗಿದೆ. ಇದನ್ನು ಕಾವೇರಿ 5ನೇ ಹಂತದ 
ಯೋಜನೆ ಅಡಿಯಲ್ಲಿ 775 ಎಂ.ಎಲ್‌.ಡಿ ನೀರನ್ನು ಬೆಂಗಳೂರಿಗೆ 
ಸರಬರಾಜು ಮಾಡಲು ಈ ಯೋಜನೆ ಪ್ರಗತಿಯಲ್ಲಿದ್ದು, 2023 ರಲ್ಲಿ 
ಪೂರ್ಣಗೊಳ್ಳಲಿದೆ. ಇದಲ್ಲದೆ. ಎತ್ತಿನಹೊಳೆ ಯೋಜನೆಯಿಂದ 
ಸರ್ಕಾರವು 2.5 ಟಿಎಂಸಿ ನೀರು ಹಂಚಿಕೆ ಮಾಡಿದ್ದು ಬೆಂಗಳೂರು 
ಜಲಮಂಡಳಿ ವತಿಯಿಂದ ತಿಪ್ಪಗೊಂಡನಹಳ್ಳಿ ಜಲಾಶಯವನ್ನು 
ಪುನ:ಶ್ಚತನಗೊಳಿಸುವ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. 
ಇದರಿಂದ ಬೆಂಗಳೂರಿಗೆ ಹೆಚ್ಚುವರಿಯಾಗಿ 110 ಎಂಎಲ್‌ಡಿ ನೀರು 
ಸರಬರಾಜು ಆಗಲಿದೆ ಹಾಗೂ ಈ ಯೋಜನೆ 202 ಡಿಸೆಂಬರ್‌ನಲ್ಲಿ 
ಪೂರ್ಣಗೊಳ್ಳತ್ತದೆ. ಉಳಿದ 0.8 ಟಿ.ಎಂ.ಸಿ ನೀರನ್ನು ಹೆಸರುಘಟ್ಟ 
ಪುನ:ಶೇತನ ಯೋಜನೆ ಅಡಿಯಲ್ಲಿ ಎರಡನೇ ಘಟ್ಟದಲ್ಲಿ 
ಬೆಂಗಳೂರು ಜಲಮಂಡಳಿಯಿಂದ ಕೈಗೆತ್ತಿಕೊಳ್ಳಲಾಗುವುದು. 
ಬೆಂಗಳೊರು ನಗರಕ್ಕೆ ನೀರನ್ನು ನರರ್ಧಾವಧ ಯೋಜನೆಯಾಗಿ ಬೆಂಗಳೊರು ನೆಗರಕ್ಕೆ 
ಒದಗಿಸಲು ಸರ್ಕಾರ ತೆಗೆದು ನೀರನ್ನು ಒದಗಿಸಲು ಪರ್ಯಾಯ ಮೂಲವಾಗಿ ಶರಾವತಿ ನದಿಯ 
ಕೊಂಡಿರುವ ದೀರ್ಫಾವಧಿಯ ನೀರನ್ನು ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಬೆಂಗಳೂರು ನಗರಕ್ಕೆ 
ಯೋಜನೆಗಳು "ಯಾವುವು; | ಕುಡಿಯುವ ನೀರು ಸರಬರಾಜು ಮಾಡಲು ಹಾಗೂ 
(ವಿವರ ನೀಡುವುದು) ಮೇಕೆದಾಟನಿಂದ ಬೆಂಗಳೂರು ನಗರಕ್ಕೆ ನೀರು ಸರಬರಾಜು ಮಾಡುವ 
ಯೋಜನೆಗಳು ಇರುತವೆ 
ಚಿಂಗಳೂರು ನಗರದಲ್ಲಿ ಮಳೆ ಪೆಂಗತಾರು ನಗರದಲ್ಲಿರುವ ಕಟ್ಟಡಗಳಿಗೆ ಮಳೆ ನೀರು 
ನೀರನ್ನು ಉಳಿಸಲು ಇರುವ | ಕೊಯ್ದು ಪದ್ಧತಿ ಅಳವಡಿಸಿಕೊಳ್ಳಲು ಬಿ.ಬಿ.ಎಂ.ಪಿ. ವ್ಯಾಪ್ತಿಯಲ್ಲಿ 
ಯೋಜನೆಗಳು ಏನು? | ಬರುವ 60x40 ಚದರ ಅಡಿ ಹಾಗೂ ಅದಕ್ಕಿಂತ ಮೇಲ್ಪಟ್ಟು 
(ವಿವರ ನೀಡುವುದು) ವಿಸ್ತೀರ್ಣವುಳ್ಳ ನಿವೇಶನದಲ್ಲಿ ಈಗಾಗಲೇ ಕಟ್ಟಡವನ್ನು ನಿರ್ಮಿಸಿದವರಿಗೆ 
ಮತು ಹೊಸದಾಗಿ ಕಟ್ಟಡವನ್ನು 30x40" ಹಾಗೂ ಅದಕ್ಕಿಂತ 
ಮೇಲ್ಲ 9) ವಿಸ್ತೀರ್ಣದಲ್ಲಿ ನಿರ್ಮಿಸಿದ್ದರೆ ಕಡ್ಡಾಯವಾಗಿ ಮಳೆ ನೀರು 
ಕೊಯ್ದು ಅಳವಡಿಸಬೇಕೆಂದು ಬೆಂಗಳೂರು ನೀರು ಸರಬರಾಜು ಮತ್ತು 
ಒಳಚರಂಡಿ ಕಾಯ್ದೆ, 1964ರ ಸೆಕ್ಷನ್‌ 72(ಎ)ಗೆ ಆಗಸ್‌ 2009 ರಲ್ಲಿ 
ತಿದ್ದುಪಡಿ ತರಲಾಗಿರುತ್ತದೆ 


Fo) 


[a) 

ಸಾರ್ವಜನಿಕರಿಗೆ ಎಲ್ಲಾ ತಾಂತ್ರಿಕ ಮಾಹಿತಿಯನ್ನು ನೀಡುವ ಸಲುವಾಗಿ 
ಸರ್‌.ಎಂ ವಿಶೇಶರಯ್ದ ಮಳೆನೀರು ಸುಗ್ಗಿ ಕೇಂದ್ರ ಮತು 

ವವ [5] [a ಸ 
ಸಹಾಯವಾಣಿಯನ್ನು ದಿನಾ೦ಕ:21/03/2011 ರಂದು 
ಪ್ರಾರಂಭಿಸಲಾಗಿದ್ದು, ಸದರಿ ಕೇಂದ್ರಕ್ಕೆ ಬರುವ ಸಾರ್ವಜನಿಕರಿಗೆ ಮುರಿತ 
ಅಭಿಯಂತರರಿಂದ ಗಾ ನೀರು ಕೊಯ್ದು ಹಾಗೂ ನೀರಿನ ಮಿತ 
ಬಳಕೆ ಬಗ್ಗೆ ನಿರಂತರವಾ ) ಮಾಹಿತಿಯನ್ನು ನೀಡಲಾಗುತಿದೆ 


8 


ಕೇಂದ್ರದಲ್ಲಿ 26 ಇಗ ಮಳೆನೀರು ಕೊಯ್ದು ವ 
ಮಾದರಿಗಳನ್ನು ಅಳವಡಿಸಲಾಗಿದೆ. ಸುಗ್ಗಿ ಕೇಂದ್ರದ ಆವರಣ 
ನೀರಿನ ಸದ್ಗಳಕೆ ಮಹತ್ವ ಮತ್ತು ಸಂಸ್ಕರಿಸಿದ ತ್ಯಾಜ್ಮನೀರನ್ನು 
ಬಳಕೆಯ ಬಗ್ಗೆ ಮಾಹಿತಿಯನ ್ಸಿ ಎರಂತರವಾಗಿ ನೀಡಲಾಗುತಿದೆ. 
ಕೇಂದ್ರದ ಮೊದಲನೆಯ 'ಮಹಡಿಯಲ್ಲಿ 72  ಆಸನಗಳುಳ್ಳ 
ಸಭಾಂಗಣವಿದ್ದು, ಇದರಲ್ಲಿ ಫ ಪ್ರಮುಖವಾಗಿ ಸಾರ್ವಜನಿಕರು. ಶಾಲಾ 
ಮಕ್ಕಳು. ಗಣ್ಯರು, ರಾಜ್ಯ ಮತ್ತು ಅಂತರರಾಜ್ಯ ಹಾಗೂ ವಿದೇಶಗಳಿಂದ 
ಮತ್ತು ಸಂಘ ಸಂಸ್ಥೆಗಳಿಂದ ದಲೂ ಬರುವವರಿಗೆ ಮಳೆನೀರು 
ಕೊಯ್ತುವಿನ ಬಗ್ಗೆ ಮತ್ತು ನೀರಿನ ಸದಳಕೆ ಮಹತ್ವದ ಬಗ್ಗೆ ಕಿರುಚಿತ್ರದ 


ಮುಖಾಂತರ ಫ ಮಾಹಿತಿಯನ್ನು ನೀಡಲಾಗುತ್ತಿದೆ 


\ 
al 
16 


1 


ಇದರ ಜೊತೆಗೆ ಮಳೆನೀರು ಕೊಯ್ದು ಪದ್ಧತಿಯನ್ನು 
ಅಳವಡಿಸಿಕೊಳಲು ಸಾರ್ವಜನಿಕರಿಗೆ ಎಲ್ಲಾ ಮಾಹಿತಿಯನ್ನು 
ತಲುಪಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಸಂಸ್ಥೆಯ (ಭಾರತೀ ು ವಿಜ್ಞಾನ "ಮಂದಿರ ಆವರಣದಲ್ಲಿದ್ದ) 
ವತಿಯಿಂದ ಮಳೆನೀರು ಕೊಯ್ದು ಪದ್ಧತಿಯನ್ನು ಅಳವಡಿಸಲು ಎಲ್ಲಾ 
ತಾಂತಿಕ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ 


S 4 
ಸಹಾಯವಾಣಿಯನ್ನು ಸ್ಥಾಪಿಸಲಾಗಿರುತ್ತದೆ 


ಜೆಂಗಳೂರು ಜಲಮಂಡಳಿಯು ಮಳೆನೀರು ಕೊಯ್ದು 
ಪದ್ಧತಿಯ ಬಗ್ಗೆ ಬೆಂಗಳೂರಿನಾದ್ಯಾಂತ ಆಯಾ ಪ್ರದೇಶದ ಶಾಸಕರು, 
ಚುನಾಯಿತ ee ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ 
ಸುಮಾರು 40 ಸಳಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 
ಸುರಿತ ಹೇಯೊಂದನ ಮಾಹಿತಿಯನ್ನು ನೀಡುವುದರ ಜೊತೆಗೆ ಇದಕ್ಕೆ 
ಸಂಬಂಧಪಟ್ಟ ಜಿತ್ತಿ ಪತ್ರಗಳನ್ನು ಸಹ ವಿತರಿಸಿ ಸಾರ್ವಜನಿಕರಿಗೆ 


ಟಿ 


ಸಂಖ್ಯೆ ನಅಇ 22 ಎಂಎನ್‌ಐ 2020 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ, 


pp 


